ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಬೆಂಗಳೂರು ಮಹಾನಗರದಲ್ಲಿನ ಅಪಾಯಕಾರಿ ಬೀದಿ ದೀಪ ಕಂಬಗಳ ಕುರಿತು 
ಶ್ರೀ ಟಿ.ಎ. ಶರವಣ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
339 (539) ಮಾನ್ಯ ಮುಖ್ಯಮಂತ್ರಿಯವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಬೆಂಗಳೂರು ಮಹಾನಗರದಲ್ಲಿರುವ ಬೀದಿ ದೀಪಗಳ ಸಂಖ್ಯೆ ಎಷ್ಟು ; ಅವುಗಳಲ್ಲಿ ಸುಸ್ಥಿತಿಯಲ್ಲಿರುವ ಮತ್ತು ದುರಸ್ಥಿಯಲ್ಲಿರುವ 
ಕಂಬಗಳ ಸಂಖ್ಯೆ ಎಷ್ಟು ; (ವಲಯವಾರು ಮಾಹಿತಿ ನೀಡುವುದು) 


(ಆ) ಅತೀ ಅಪಾಯಕಾರಿ ಸ್ಥಿತಿಯಲ್ಲಿರುವ ಕಂಬಗಳ ಸಂಖ್ಯೆ ಎಷ್ಟು ; ಇವುಗಳನ್ನು ದುರಸ್ಥಿಗೊಳಿಸಲಾಗಿದೆಯೇ ; (ಮಾಹಿತಿ 
ನೀಡುವುದು) 


(ಇ) ಕಳೆದ 05 ವರ್ಷಗಳಲ್ಲಿ ನಗರದಲ್ಲಿ ವಿದ್ಯುತ್‌ ಅವಘಡಗಳಿಂದ ಸಂಭವಿಸಿರುವ ಅನಾಹುತಗಳ ಸಂಖ್ಯೆ ಎಷ್ಟು ; ಅಂತ 
ಪ್ರಕರಣಗಳಲ್ಲಿ ನೀಡಲಾದ ಪರಿಹಾರ ಕ್ರಮಗಳೇನು ; (ವಲಯವಾರು ಮಾಹಿತಿ ನೀಡುವುದು) 


(ಈ) ವಿದ್ಯುತ್‌ ಅವಘಡಗಳು ಸಂಭವಿಸಿದ ಮೇಲೆಯೂ ನಗರದಲ್ಲಿರುವ ಅಪಾಯಕಾರಿ ಸ್ಥಿತಿಯಲ್ಲಿರುವ ಬೀದಿ ದೀಪಗಳ ಕಂಬಗಳನ್ನು 
ಪತ್ತೆ ಮಾಡಿ ದುರಸ್ಥಿಗೊಳಿಸಿ ಯಾವುದೇ ಅನಾಹುತ ಸಂಭವಿಸದಂತಾಗಲು ಸರ್ಕಾರ ತೆಗೆದುಕೊಂಡಿರುವ ಮುಂಜಾಗ್ರತಾ 


ಕ್ರಮಗಳೇನು ? (ವಿವರವಾದ ಮಾಹಿತಿ ನೀಡುವುದು) 


